`ಕರ್ನಾಟಕ ವಿಧಾನ ಪರಿಷತು' 


24 ಗಂಟಿ ಕುಡಿಯುವ ನೀರು ಯೋಜನೆ 
ಕೈಗೊಂಡ 


ಪೂರೈಕೆಗೆ 
ಕ್ರಮವೇನು? 


ಸರ್ಕಾರ 


1 ಹೂರ್ಣಗೊಳಿಸಲು 


1 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 134 (796) 
2 ಸದಸ್ಯರ ಹೆಸರು : ಶ್ರೀ.ಬಸವರಾಜ ಪಾಟೀಲ್‌ ಇಟಿಗಿ' 
3 ಉತ್ತರಿಸಬೇಕಾದ ದಿನಾಂಕ : 09-03-2021 
4 ಉತ್ತರಿಸುವ ಸಚಿವರು : ಮಾನ್ಯ ನಗರಾಭಿವೃದ್ಧಿ ಸಚಿವರು 
ಶ್ರ ಪ್ರಶೈಗಳು ಉತ್ತರ 
ಸಂ. ಲ್‌ ಸ 
ಈರಾಜಚಾರು ನಗರ ವ್ಯಾಪ್ತಿಂಖಲ್ಲಿ ದನದ | ಐಷ್ಯಿಯನ್‌ ಅಭಿವೃದ್ಧಿ ಬ್ಯಾಂಕ್‌ ನೆರವಿನ ಉತ್ತರ ಕರ್ನಾಟಿಕ 


ನಗರ ವಲಯ ಬಂಡವಾಳ ಹೂಡಿಕಾ ಕಾರ್ಯಕ್ರಮದಡಿಯಲ್ಲಿ 
(ಎನ್‌.ಕೆ.ಯು.ಎಸ್‌.ಐ.ಪಿ) ರಾಯಚೂರು 2447 ಕುಡಿಯುವ 
ನೀರಿನ ಯೋಜನೆಯ ಕಾಮಗಾರಿಗೆ ದಿನಾಂಕ 28/02/2015 
ರಂದು ರೂ.117.96 ಕೋಟಿಗಳ ವೆಚ್ಚದಲ್ಲಿ (ನಿರ್ಮಾಣ ವೆಚ್ಚ 
ರೂ.79.93 ಕೋಟಿ, ಕಾರ್ಯಾಚರಣೆ ಮತ್ತು ನಿರ್ವಹಣೆ ವೆಚ್ಚ 
ರೂ.38.02 ಕೋಟಿಗಳು) ಗುತ್ತಿಗೆ ನೀಡಲಾಗಿದೆ. 


ನಿರ್ಮಾಣ ಕಾಮಗಾರಿಯನ್ನು 
ಗುತ್ತಿಗೆ ಅವಧಿ 30  ತಿಂಗೆಳು 
ನಿಗದಿಪಡಿಸಲಾಗಿದೆ. ವ್ಯವಸ್ಥೆ ಫ್ರಯೋಗಿಕವಾಗಿ ಚಾಲನೆ ನಡೆಸಲು 
3 ತಿಂಗಳ' ಕಾಲಾವಧಿ ಹಾಗೂ ಕಾರ್ಯಾಚರಣೌ್‌ ಮತ್ತು 


ಕರಾರಿನ ಪ್ರಕಾರ 


ನಿರ್ವಹಣೆ (Operation & Maintenance) ಗಾಗಿ ಸಿವಿಲ್‌ 
ಕಾಮಗಾರಿ ಮುಕ್ತಾಯದ ಪಂತರ 60 ತಿಂಗಳು 
ನಿಗದಿಪಡಿಸಲಾಗಿದೆ. - 


ಕಾಮಗಾರಿಯ ಅಂಶ ಹಾಗೂ ಭೌತಿಕ ಪ್ರಗತಿ ವಿವರಗಳು ಈ 
ಕೆಳಗಿನಂತಿದೆ: 


ಕರಾರಿನ 
ಪ್ರಕಾರ 
544.00 


ಪರಿಷ್ಣೃತ 
ಪರಿಮಾಣ 
521.04 460 


ಕಾಮಗಾರಿಯ ವಿವರ 


'ಪತರಣಾ ಜಾಲದೆ 
ಉದ್ದ (ಹೆಚ್‌ಡಿಪಿಇ) 
(8.ಮೀ) - 
ಫಚ್ಣಾ ಸಾಕನ 800 PVT SPT TS 
ಮಿ.ಮಿ (ಡಿಐ) ಏರು 
ಕೊಳವೆ ಮಾರ್ಗ 
(8.ಮಿಲ) 

ಶಾದ್ಧ ನೀರನ 0ರ 75 
ಮಿ.ಮಿ (ಡಿಐ) ಏರು 
ಕೊಳವೆ ಮಾರ್ಗ 
(8.ಮಿೀ) 
ಮನ್‌ಸಾಷಾ 3717 37 32300 
(ಸಂಖ್ಯೆ) 


is TALS 


(al 


ಸಂ. 


. ಪಕ್ಕೆಗಳು 


ಉತ್ತರ 


'ನಾತಗದಾಕರು ನಿಗಧಿತ ಅವದಿಯಲ್ಲಿ ಇವನಾ 


ಪಹೂರ್ಣಗೊಳಿಸದ ಕಾರಣ ಈ ಕೆಳಕಂಡ ಕ್ರಮಗಳನ್ನು 
ಕೆ R 
p) 


ಗೊಳ್ಳಲಾಗಿದೆ: 


* ಬಾಕಿ ಕಾಮಗಾರಿಯನ್ನು ವಿಸ್ತರಣಾ ಅವಧಿಯಲ್ಲಿ. 


[2 


[7 


[] 


8 


© 


[7 


ಪೂರ್ಣಗೊಳಿಸಲು ನಿಯಮಿತವಾಗಿ ಪ್ರಗತಿ, "ಪರಿಶೀಲನೆ . 
ನಡೆಸಲಾಗುತ್ತಿದೆ. ಕಾಮಗಾರಿಗಳ ಪ್ರಗತಿಯ ವಿವರವನ್ನು 
ದಿನವಹಿ ಪಡೆದು ಯೋಜನೆಂತು ಪ್ರಗತಿಯಲ್ಲಿ ಕುಂರಿತವಾದ " 
ಪಕ್ಸದಲ್ಲಿ ಗುತ್ತಿಗೆದಾರರೊಂದಿಗೆ ಸಭೆ ಸಡೆಸಿ ಪ್ರಗತಿ 
ಸಾಧಿಸಲು ಆಗಿಂದಾಗ್ಯೆ ಕ್ರಮ ಕೈಗೊಳ್ಳಲಾಗುತ್ತಿದೆ. 


ವೀಡಿಯೋ ಕಾನ್ಸ್‌ರೆನ್ಸ್‌ ./ ಸ್ಥಳ ಪರಿಶೀಲನೆ ಮೂಲಕ 
ಆಗಿಂದಾಗ್ಯೆ ಪ್ರಗತಿಯ ಬಗ್ಗೆ ಸ್ರ ಕೈಗೊಳ್ಳಲಾಗುತ್ತಿದೆ. 


ಗುತಿ ) ಗೆದಾರರು ಈ ಯೋಜನೆಂತು ಕಾಮಗಾರಿಗಳನ್ನು 
ಪೂರ್ಣಗೊಳಿಸಲು ಅವಶ್ಯ ವಾದ ಸಂಪನ್ಮೂಲಗಳನ್ನು 
ಸಜ್ಜುಗೊಳಿಸುವಲ್ಲಿ ಅಗತ್ಯ ಸೂಚನೆ ನೀಡಲಾಗುತ್ತಿದೆ. ' 


ಕಾಮಗಾರಿ ವಿಳಂಬವಾಗಿರುವುದಕ್ಕೆ ರೂ.53.07 ಲಕ್ಟಗಳ 
ಸೂಕ್ತ್‌ 'ದಂಡ ವಿಧಿನಿ ವಸೂಲಿ ಮಾಡಲಾಣಿದೆ. 
ಕಾಮಗಾರಿ, ವೇಗವಾಗಿ ಪೂರ್ಣಗೊಳಿಸಲು ಗುತಿ ್ರಿಗೆದಾರರಿಗೆ 
ಉಳಿದಿರುವ ಕಾಮಗಾರಿಗಳ ಪಟ್ಟಿಯನ್ನು ಮಾಢಿಃ ಎಚ್ಚರಿಕೆ 
ಹೋಟಿಸ್‌ ಸಹ ಜಾರಿಗೊಳಿಸಲಾಗಿದೆ. 
ಗುತ್ತಿಗೆದಾರರು ದೆಹಲಿ ಮೂಲದವರಾದ್ಧರಿಂಬ c೩sh 
flow ಅನುಕೂಲಕ್ಕೋಸ್ಕರ ಸ್ಥಳೀಯ ಬ್ಯಾಂಕ್‌ನಲ್ಲಿ ಖಾತೆ 
ತೆರೆದು ಶೀಘ್ರವಾಗಿ ಹಣ ಬಿಡುಗಡೆಗೆ ವ್ಯವಸ್ಥೆ 
ಮಾಡಲಾಗಿದೆ. | , 
ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜರುಗಿದ ರಾಯಚೂರು 
ಟಾಸ್ಕ್‌ ಘೋರ್ಸ್‌ ಸಭೌಯಲ್ಲಿ ಕಾಮಗಾರಿಗಳು 
ಪೂರ್ಣಗೊಳಿಸಲು ಸಾಕಷ್ಟು ಬಾರಿ ಗುತ್ತಿಣೆದಾರರಿಗೆ 
ಎಚ್ಚ ರಿಕೆ ನೀಡಲಾಗಿದೆ. 
ಈ ಮದ್ಯೆ ಗುತ್ತಿಗೆದಾರರು ಗುತ್ತಿಗೆ ಚಾಲ್ಲಿಯಲ್ಲಿರುವಾಗಲೇ 
ಕಾಮಗಾರಿಯನ್ನು ಸ್ಥ ಗಿತಗೊಳಿಸಿ ತಕರಾರು ತೆಗೆದು 
ಹೆಚ್ಚುವರಿ ದರ ಮತ್ತು ದಂಡ ವಿನಾಯಿತಿ ಕೋರಿ ಇತರೆ 
ಬನ್ನ Arbitrator ಅನ್ನು ಮೆಮಿಸಲು ಉಚ್ಚ 
ನ್ಯಾಯಾಲಯದಲ್ಲಿ ದಿನಾಂಕ 25/01/2018 ರಂದು ನ 
ದು 


ಉಚ್ಚ ನ್ಯಾಯಾಲಯದ  ಆದೇಶದಂತೆ' Sole Arbitrator 
ಅನ್ನು ದಿನಾಂಕ 22/02/2019 ರಂದು ನೇಮಿಸಲಾಯಿತು. . 


' ಸದರಿ ಸಿಂ ರಲ್ಲಿ ಗುತ್ತಿಗೆದಾರರು ಅವರ 


'ಅಹವಾಲನ್ನು ಸಲ್ಲಿಸಿದ ಕಾರಣ ನಾಗರೀಕರ - ಹಾಗೂ 


2 


ಪ್ರಶ್ನೆಗಳು 


ಉತ್ತರ 


Te 'ಕಾಮಗಾರಿಯ ಹಿತದೃಷ್ಠಿಯಿಂದ ಕೆಯುಐಡಿಎಫ್‌ಸಿ 


ಉನ್ನತಾಧಿಕಾರಿಗಳು ಸೌಹಾರ್ದಯುತ ಮಾತುಕತೆ ಮೂಲಕ 
ಒಪ್ಪಂದ ಮಾಡಲು ತೀರ್ಮಾನಿಸಲಾಯಿತು. ಇದನ್ನು 
ಉದ್ಯೋಗದಾತರು ಸಹ ಒಪ್ಪಿರುತ್ತಾರೆ. 


ಗುತ್ತಿಗೆದಾರರು ಒಂದು ವೇಳೆ ತಕರಾರನ್ನು Sole Arbitrator 
ರಲ್ಲೆ ಮುಂದುವರಿಸಿದರೆ ಕಾಮಗಾರಿಗಳು ಹೇಗಿದೆಯೋ ಹಾಗೆ 
ಸ್ಮಗಿತಗೊಂಡಲ್ಲಿ, ಕಾಮಗಾರಿಗೆ ಮಾಡಿರುವ' ವೆಚ್ಚ: ನಿಷ್ಟಲ |. 
ಉಂಟಾಗುವ ಸಂಭವ ಇರುತ್ತದೆ. ಮತ್ತೆ ಉಳಿದ 
ಕಾಮಗಾರಿಗಳನ್ನು ಪನಃ ಟೆಂಡರ್‌ ಕರೆದು .ಬೇರೆ 
ಗುತ್ತಿಗೆದಾರರನ್ನು ನೇಮಿಸುವುದು ಸಹ ಕಾನೂನಿನ 
ತೊಡಕುಂಟಾಗುವ ' ಸಂಭವವಿರುತ್ತದೆ" ಎಂದು ಈ ಮೆಲಿನ 
ನಿರ್ಣಯವನ್ನು ಕೈಗೊಳ್ಳಲಾಗಿದೆ. 


ಈ ಮೇಲಿನ . ನಿರ್ಣಯದಂತೆ ಗುತ್ತಿಗೆದಾರರೊಂದಿಗೆ 
ಸಮಾಲೋಚಿಸಿ: ಸೌಹಾರ್ದಯುತ ಒಪ್ಪಂದ ಕರಾರನ್ನು 
ದಿನಾಂಕ 12/03/2020 ರಂದು ಮಾಡಿಕೊಳ್ಳಲಾಯಿತು. 


ನನ್ನ ಅಧ್ಯಕ್ಸತೆಯಲ್ಲಿ (ನಗರಾಭಿವೃದ್ಧಿ ಸಚಿವರು), 
ರಾಯಟೂರು' ನಗರಕ್ಕೆ ದಿ:11/09/2020 ರಂದು ಪ್ರವಾಸ 
ಕೈಗೊಂಡು, ಕಾಮಗಾರಿ ಪರಿಶೀಲನೆ ಮಾಡಿದ್ದು, 
ಜಿಲ್ಲಾಧಿಕಾರಿಗಳ ಸಹಯೋಗದೊಂದಿಗೆ ನಡೆದ ಸಭೆಯಲ್ಲಿ 
ಗುತ್ತಿಗೆದಾರರು ಮಾರ್ಚ್‌ 2021 ರೊಳಗೆ ತ್ವರಿತಗತಿಯಲ್ಲಿ 
ಪೂರ್ಣಗೊಳಿಸಿ ರಾಂಯುಚೂರು ನಗರದ ಸಾರ್ವಜನಿಕರಿಗೆ 
ಕುಡಿಯುವ ವೀರು ಸರಬರಾಜು ಮಾಡುವುದಾಗಿ 
ಒಪ್ಪಿಕೊಂಡಿರುತ್ತಾರೆ. 


ಪ್ರಸ್ತುತ ಗುತ್ತಿಗೆದಾರರು ಸಮರ್ಪಕವಾಗಿ ಕೆಲಸ ನಿರ್ವಹಿಸದ 


ಕಾರಣ ' ಪೌರಾಯುಕ್ತರು ಮತ್ತು ಕಾರ್ಯಪಾಲಕ 
ಅಭಿಯಂತರರು ವಿವರವಾದ ಬಾಕಿ ಕಾಮಗಾರಿಗಳ 'ಪಟ್ಟಿ ಬಗ್ಗೆ 
ಪೂರ್ಣಗೊಳಿಸಲು ನೋಟಿಸನ್ನು ಗುತ್ತಿಣೆದಾರರಿಗೆ 


ಜಾರಿಗೊಳಿಸಿರುತ್ತಾರೆ. 


ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ 
ಇಲಾಖೆ ರವರ .ನೇತೃತ್ವದಲ್ಲಿ ಸಭ್‌ ನಡಸಿ ಕಾಮಗಾರಿಯನ್ನು 
ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಂತೆ ಆದೇಶಿಸಿರುತ್ತಾರೆ. 
ಒಂದುವೇಳೆ ಗುತ್ತಿಗೆದಾರು ಸಮರ್ಪಕವಾಗಿ ಕಾಮಗಾರಿಯನ್ನು 
ಪೂರ್ಣಗೊಳಿಸದೇ ಇದ್ದರೆ ಕರಾರಿನ ನಿಯಮಾನುಸಾರ ಕಮ 
ವಹಿಸಲು ಹೂಚೆಸಿರುತ್ತಾರೆ. ಅದರಂತೆ ಪ್ರಗತಿಯನ್ನು 
ಆಗಿಂದಾಗ್ಗೆ ಪರಿಶೀಲಿಸಲಾಗುತ್ತಿದೆ. 


ಕಾಮಗಾರಿಯು ಗುತ್ತಿಗೆ ಕರಾರಿನ ಪ್ರಕಾರ ಪೂರ್ಣಗೊಳಿಸಲು 
ದಿನಾಂಕ 27/08/2017 ರವರೆಗೆ ನಿಗಧಿ ಪಡಿಸಲಾಗಿತ್ತು. ಆದರೆ, 


] 28/02/2021 ರವರೆಗೆ ಗುತ್ತಿಗೆ ವಿಸ್ತರಣೆ ನೀಡಲಾಗಿದೆ. 


ಸಂ. 


ಪ್ರಶ್ನೆಗಳು 


ಉತ್ತರ ಈ 


ತಾವಕಗೆ 8 ಜಾನ 'ಸಾತನ ನನನ್‌ ಮಾಡಲಾಗದೆ. 
ಕೆಳಕಂಡ . ಮುಖ್ಯ ಸಾರಣಗಳಿಂದ ಕಾಮಗಾರಿಯು 
ವಿಳಂಬವಾಗಿರುತ್ತದೆ. 


೬ 


ಸಮಾಲೋಚಕರ ವಿನ್ಯಾಸವನ್ನು ಕರಾರಿನ ನಿಯಮದಂತೆ 
ಗುತ್ತಿಗೆದಾರರು ಪರಿಶೀಲಿಸಿ ವಿನ್ಯಾಸವನ್ನು ಅಂತಿಮಗೊಳಿಸಲು 
ಅವಕಾಶವಿರುತ್ತದೆ. ಅದರಂತೆ, ಗುತ್ತಿಗೆದಾರರು ವಿನ್ಯಾಸವನ್ನು 
ಚಾಲ್ತಿಯಲ್ಲಿರುವ ಅಮೃತ್‌ ಯೋಜನೆಯ ವಿಸ್ಯಾಸಯೊಂದಿಗೆ 
ಸಂಯೋಜಿಸಿ ವಿನ್ಯಾಸಿಸಿಕೊಡಲು ವಿಳಂಬಗೊಂಡಿರುತ್ತದೆ. 
ಇದರಿಂದ ಔ೦Q್ಲಿ ನಲ್ಲಿರುವ ಅಂಶಗಳಲ್ಲಿ ವ್ಯತ್ಯಾಸ ಉಂಟಾಗಿ 
ಮೇರಿಯೇಷನ್‌ ತಯಾರಿಸಿ ಅನುಮೋದಿಸಿವುದು 
ವಿಳಂಬವಾಗಿರುತ್ತದೆ. ಎ 


ಗುತ್ತಿಗೆದಾರರು ಯೋಜನೆಗೆ ಅವಶ್ಯವಾದ: ಸಂಪನ್ಮೂಲಗಳನ್ನು 
ಕ್ರೂಡೀಕರಿಸುವಲ್ಲಿ ವಿಫಘಲರಾಗಿದ್ದರಿಂದ , ಅನುಷ್ಠಾನದಲ್ಲಿ 
ವಿಳಂಬವಾಗಿದೆ. 

ಈ ಮದ್ಯೆ ಗುತ್ತಿಗೆದಾರರು ಗುತ್ತಿಗೆ ಜಾಲ್ತಿಯಲ್ಲಿರುವಾಗಲೇ 
ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ತಕರಾರು ತೆಗೆದು ಹೆಚ್ಚುವರಿ 
ದರ' ಮತ್ತು ದಂಡ ವಿನಾಯಿತಿ ಕೋರಿ ಇತರೆ ಬಗ್ಗೆ 
ಸಿಃರiatಂr ಅನ್ನು ನೆಮಿಸಲು ಉಚ್ಚ ನ್ಯಾಂಯಾಲಯದಲ್ಲಿ 


ದಿನಾಂಕ 25/01/2018 ರಂದು ದಾವೆ ಹೂಡಿದರು. 


ಉಚ್ಚ ನ್ಯಾಯಾಲಯದ ಆದೇಶದಂತೆ Sole Arbitrator ಅನ್ನು 
ದಿನಾಂಕ 22/02/2019 ರಂದು ನೇಮಿಸಲಾಯಿತು. ಸದರಿ 
Arbitrator ರಲ್ಲಿ ಗುತ್ತಿಗೆದಾರರು ಅವರ ಅಹವಾಲನ್ನು 
ಸಲ್ಲಿಸಿದ ಕಾರಣ ನಾಗರೀಕರ ಹಾಗೂ ಕಾಮಗಾರಿಯ 


ಹಿತದೃಷ್ಠಿಯಿಂದ . ಕೆಯುಐಡಿಎಫ್‌ಸಿ ಉನ್ನತಾಧಿಕಾರಿಗಳು 


[) 


ಸೌಹಾರ್ದಯುತ ಮಾತುಕತೆ ಮೂಲಕ ಒಪ್ಪಂದ ;ಮಾಡಲು 
ತೀರ್ಮಾನಿಸಲಾಯಿತು. ಇದನ್ನು ಉದ್ಯೋಗದಾತರು ಸಹ 
ಒಪ್ಪಿರುತ್ತಾರೆ. 

ಗುತ್ತಿಗೆದಾರರು ಒಂದು ವೇಳೆ ತಕರಾರನ್ನು Sole Arbitrator 
ರಲ್ಲೆ ಮುಂದುವರಿಸಿದರೆ ಕಾಮಗಾರಿಗಳು ಹೇಗಿದೆಯೋ ಹಾಗೆ 
ಸ್ಥಗಿತಗೊಂಡಲ್ಲಿ, ಕಾಮಗಾರಿಗೆ ಮಾಡಿರುವ ವೆಚ್ಚ ನಿಷ್ಟಲ 
ಉಂಟಾಗುವ ಸಂಭವ ಇರುತ್ತದೆ. . ಮತ್ತೆ ಉಳಿದ 
ಕಾಮಗಾರಿಗಳನ್ನು ಪನಃ ಟೆಂಡರ್‌ ಕರೆದು ಬೇರೆ 
ಗುತ್ತಿಗೆದಾರರನ್ನು ನೇಮಿಸುವುದು ಸಹ ಕಾಪೂನಿನ 
ತೊಡಕುಂಟಾಗುವ ಸಂಭವವಿರುತ್ತದೆ ಎಂದು ಈ ಮೆಲಿನ 
ನಿರ್ಣಯವನ್ನು ಕೈಗೊಳ್ಳಲಾಗಿದೆ. 


ಈ ಮೇಲಿನ ನಿರ್ಣಯದಂತೆ ಗುತ್ತಿಗೆದಾರರೊಂದಿಗೆ 
ಸಮಾಲೋಚಿಸಿ ಸೌಹಾರ್ದಯುತ ಒಪ್ಪಂದ ಕರಾರನ್ನು 


ದಿನಾಂಕ 12/03/2020 ರಂದು ಮಾಡಿಕೊಳ್ಳಲಾಯಿತು. 


4 


ಉತ್ತರ 


'' ಮಾರ್ಚ್‌ 2020 ರಿಂದ ಕೋವಿಡ್‌-19 ಪಿಡುಗು ಬಂದ ಕಾರಣ 
ಲಾಕ್‌ ಡೌನ್‌ ಘೋಷಣೆಯಾದ ನಿಮ್ಮಿತ್ತ ಕೂಲಿ ಕಾರ್ಮಿಕರ 
ಅಭಾವದಿಂದ ಕಾಮಗಾರಿ ಕುಂಠಿತಗೊಂಡಿರುತ್ತದೆ. 


ಮೆಲ್ಕಂಡ ಕಾರಣಗಳಿಂದ ಕಾಮಗಾರಿಯನ್ನು ಪೂರ್ಣಗೊಳಿಸಲು 
ಗುತ್ತಿಗೆ ಅವಧಿಯನ್ನು 28/02/2021 ರವರೆಗೆ ವಿಸ್ತರಿಸಲಾಗಿದೆ. 
ಆದರೆ, ಗುತ್ತಿಗೆದಾರರು ಆಗಸ್ಟ್‌ 2021 ಅಂತ್ಯದ ವರೆಗೆ 
ಕಾಲಾವಧಿ ವಿಸ್ತರಣೆ ಕೋರಿಕೆಯನ್ನು ಸಲ್ಲಿಸಿರುತ್ತಾರೆ. ಸದರಿ 
ಪ್ರಸ್ತಾವನೆಯು ಪರಿಶೀಲನೆ ಹಂತದಲ್ಲಿದೆ. 


ಆ) | ಸರ್ಕಾರ ಕುಡಿಯುವ ನೀರಿನ ಹೂರೈಕೆಗೆ 
ಇಲ್ಲಿಯವರೆಗೆ ಎಷ್ಟು ಹಣ 
ಖರ್ಚುಮಾಡಿದೆ ' ಮತ್ತು ಇನ್ನೂ ಎಷ್ಟು 
ಕಾಮಗಾರಿ ಬಾಕ ಉಳಿದಿದೆ? (ವಿವರ 
ಒದಗಿಸುವುದು) 


ಫೆಬ್ರವರಿ 20211 ರ ಅಂತ್ಯಕ್ಕ ರೂ.6630 ಕೋಟಿಗಳು 


ಇದರುವರೆಗೆ ಭೌತಿಕ ಪ್ರಗತಿ 81% ಆಗಿದ್ದು, ಬಾಕಿ ಉಳಿದಿರುವ 
ಕಾಮಗಾರಿಗಳ ವಿವರ ಕೆಳಗಿನಂತಿದೆ: 


ಕ್ರ.ಸಂ ಉಳದಿರುವ ಕಾಮಗಾರಿಗಳ ವಿವರ ಪರಿಮಾಣ 
1 ವಿತರಣಾ ಜಾಲದ ಉದ್ದ 61.04 &.ಮಿ 
(ಹೆಚ್‌ಡಿಪಿಇ) 
75 ಎಂಎಂ 30.74 ಕಿ.ಮಿ 
90 ಎಂಎಂ ° 544 &.ಮಿ 
110 ಎಂಎಂ 4.18 8.ಮಿ 
125 ಎಂಎಂ 3.00 8.ಮಿ 
140 ಎಂಎಂ 3.65 ಕಿ.ಮಿ 
160 ಎಂಎಂ 1.84 ಕ.ಮಿ 
180 ಎಂಎಂ 1.29 8.ಮಿ 
200 ಎಂಎಂ 5.15 8.ಮಿ 
225 ಎಂಎಂ 2.57 ಕಿ.ಮಿ 
250 ಎಂಎಂ 1.28 ಕ.ಮಿ 
280 ಎಂಎಂ 0.95 4.ಮಿ 
2 ಮನೆ ಸಂಪರ್ಕ 4617 ಸಂಖ್ಯೆ 


ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡ ನಂತರ ಪ್ರಾಯೋಗಿಕವಾಗಿ 
ವ್ಯವಸ್ಥೆಯನ್ನು 3 ತಿಂಗಳು ಚಾಲನೆಗೊಳಿಸಿ, ಕಾಂರ್ಕಾಚರಣೆ 
ಮತ್ತು ನಿರ್ವಹಣೆ (Operation & Maintenance). ಯನ್ನು 60 | 
ತಿಂಗಳು ನಿರ್ವಹಿಸುವ ಕಾಮಗಾರಿ ಬಾಕಿ ಇರುತ್ತದೆ. 


ಕಡತ ಸಂಖ್ಯೆ: ನಅಇ 59 ಪಿ.ಆರ್‌.ಜೆ 2021 


ನ್‌ 
( ಬಿಎ ಸವರಾಜ) 
ನಗರಾಭಿವೃದ್ಧಿ ಸಚಿವರು 


